ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ಸಚಿವರು 
ಉತ್ತರಿಸುವ ದಿನಾಂಕ 


: 522 

; ಶ್ರೀ ಎಸ್‌. ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 

: ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
: 05.02.2021 


ಪನ್ನ 


ಉತ್ತರ 


ಹೆಗ್ಗಡದೇವನ - ಕೋಟೆಯಿಂದ ಮೈಸೂರಿಗೆ 


\ ಬೆಳಿಗ್ಗೆ 7 ರಿಂದ 10 ಮತ್ತು ಮೈಸೂರಿನಿಂದ 


ಹೆಗ್ಗಡದೇವನ ಕೋಟೆಗೆ ಸಂಜೆ 4 ರಿಂದ 7 
ರವರೆಗೆ ಹೆಚ್ಚಿನ ಬಸ್‌ ಸೌಲಭ್ಯ ಕಲ್ಲಿಸಿ 
ವಿದ್ಯಾರ್ಥಿಗಳು, ಸರ್ಕಾರಿ ನೌಕರರು, 
ಸಾರ್ವಜನಿಕರಿಗೆ ಅನುಕೂಲ ಕಲ್ಲಿಸಲು 
ಸರ್ಕಾರ ಕ್ರಮ ತೆಗೆದುಕೊಳ್ಳಲಾಗುವುದೇ; 


ಕ.ರಾ.ರ.ಸಾ.ನಿಗಮದ 
ಕೋಟೆಯಿಂದ ಮೈಸೂರಿಗೆ ಬೆಳಿಗ್ಗೆ 7 ಗಂಟೆಯಿಂದ 
10 ಗಂಟೆವರೆಗೆ 30 ಸುತ್ತುವಳಿಗಳನ್ನು ಕಾರ್ಯಾಚರಣೆ 
ಮಾಡಲಾಗುತ್ತಿದೆ ಹಾಗೂ ಮೈಸೂರಿನಿಂದ ಹೆಗ್ಗಡದೇವನ 
ಕೋಟೆಗೆ ಸಂಜೆ 4 ರಿಂದ 7 ಗಂಟೆಯವರೆಗೆ 
30 ಸುತ್ತುವಳಿಗಳನ್ನು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕ 
ಪ್ರಯಾಣಿಕರ ಅನುಕೂಲಕ್ಕಾಗಿ ಕಾರ್ಯಾಚರಣೆ ಮಾಡಲಾಗುತ್ತಿದೆ. 


ವ್ಯಾಪ್ತಿಯ ಹೆಗ್ಗಡದೇವನ 


"ಆ) 


ಕರೋನ ಪರಿಸ್ಥಿತಿಯ ಕಾರಣ ಹೆಗ್ಗಡದೇವನ 
ಕೋಟೆ ಬಸ್‌ ಡಿಪೋನಿಂದ ಹಲವೆಡೆಗೆ 
ಹೋಗುವ ಗ್ರಾಮೀಣ ಬಸ್‌ ಸೌಲಭ್ಯ 
ಸ್ಥಗಿತವಾಗಿತ್ತೆ; ಈ ರೀತಿ ಸ್ಥಗಿತಗೊಂಡಿದ್ದ 
ಗಾಮೀಣ ಬಸ್‌ ಮಾರ್ಗಗಳಲ್ಲಿ ಬಸ್‌ 
ಸಂಚಾರವನ್ನು ಪುನರಾರಂಭ ಮಾಡಿ 


ಅನುಕೂಲ 
ಜರುಗಿಸಲಾಗುವುದೇ; 


ಕಲ್ಪಿಸಲು ಕ್ರಮ 


ಗಾಮೀಣ ಜನೆತೆಗೆ ಶಾಲಾ ವಿದ್ಯಾರ್ಥಿಗಳಿಗೆ" 


ಹೌದು. 


ಹೆಗ್ಗಡದೇವನ ಕೋಟೆ ಘಟಕದಿಂದ 
92 ಅನುಸೂಚಿಗಳು ಕಾರ್ಯಾಚರಣೆಯಲ್ಲಿರುತ್ತವೆ. 


ಪ್ರಸ್ತುತ 


ಸಾರ್ವಜನಿಕ ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳ 
ಅವಶ್ಯಕತೆಗೆ ಅನುಗುಣವಾಗಿ ಸಾರಿಗೆಗಳನ್ನು ಕಾರ್ಯಾಚರಣೆ 
ಮಾಡಲಾಗುತ್ತಿದೆ. 


ಕೋವಿಡ್‌-19ರ ಹಿನ್ನೆಲೆಯಲ್ಲಿ, ಇನ್ನೂ ಹಲವಾರು 
ಶಾಲೆಗಳು ಪ್ರಾರಂಭವಾಗದಿರುವುದರಿಂದ, ಪ್ರಯಾಣಿಕರ ಲಭ್ಯತೆಗೆ 
ಮತ್ತು ಅವಶ್ಯಕತೆಗೆ ಅನುಗುಣವಾಗಿ ಹಂತಹಂತವಾಗಿ 
ಸಾರಿಗೆಗಳನ್ನು ಹೆಚ್ಚಿಸಿ ಕಾರ್ಯಾಚರಣೆ ಮಾಡಲಾಗುತ್ತಿದೆ. 


ಇ) 


ಈ ಬಗ್ಗೆ ಸಾರ್ವಜನಿಕರು, ವಿದ್ಯಾರ್ಥಿಗಳು 
ಒತ್ತಾಯ ಮಾಡಿರುವುದು ಸಂಸ್ಥೆಯ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಪರಿಶೀಲಿಸಿ 
ಕೂಡಲೇ ಬಸ್‌ ಸೌಲಭ್ಯ ಕಲ್ಲಿಸಲು ಕ್ರಮ 
ಜರುಗಿಸಲಾಗುವುದೇ? 


ಗಾಮೀಣ ಭಾಗಗಳ ಬಸ್‌ ಮಾರ್ಗಗಳಲ್ಲಿ ಬಸ್‌ 
ಸಂಚಾರ ಕಲ್ಪಿಸುವ ಬಗ್ಗೆ ಮನವಿಗಳು ಬಂದಿರುವುದಿಲ್ಲ. ಪ್ರಸ್ತುತ 
ನಿಗಮದಿಂದ ಆಚರಣೆ ಮಾಡುತ್ತಿರುವ ಸಾರಿಗೆಗಳು ಅವಶ್ಯಕತೆಗೆ 
ಅನುಗುಣವಾಗಿರುತ್ತವೆ. - 


ಸಂಖ್ಯೆ: ಟಿಡಿ 40 ಟಿಸಿಕ್ಕೂ 2021 


— 


(ಲಕ್ಷ ಟೆ ಸಂಗಪ್ಪ ಸವದಿ) 


-~\ 


ಉಪ ಮುಖ್ಯ ಮಂತ್ರಿಗಳು ಹಾಗೂ 
ಸಾರಿಗೆ ಸಚೆವರು 


